ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಪಿ.ಎಂ೦.ಜಿ.ಎಸ್‌.ಮೈ. ಯೋಜನೆಯಡಿ ಅಭಿವೃದ್ಧಿಪಡಿಸಲಾದ ರಸ್ತೆಗಳ ಕುರಿತು 
ಡಾ॥ ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕ್ಲೇತು) - 


441 (537) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಕಳೆದ 3 ವರ್ಷಗಳಲ್ಲಿ ಪಿ.ಎಂ.ಜಿ.ಎಸ್‌.ವೈ. (Pradhana Manthri Grameen Sadak Yojana) ಅಡಿಯಲ್ಲಿ 
ಅಭಿವೃದ್ಧಿಪಡಿಸಿದ ರಸ್ತೆಗಳ ವಿವರಗಳು, ಅಂದಾಜು ವೆಚ್ಚ, ಬಿಡುಗಡೆಯಾದ ಮೊತ್ತ ಹಾಗೂ ನಿರ್ಮಿಸಿದ ರಸ್ತೆಗಳ 
ವಿವರಗಳನ್ನು ನೀಡುವುದು; 


(ಆ) 2020-2021ನೇ ಸಾಲಿನಲ್ಲಿ ಪಿ.ಎಂ.ಜಿ.ಎಸ್‌.ವೈ. ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅನುಮೋದನೆಯಾದ 
ಯೋಜನೆಗಳ ವಿವರಗಳನ್ನು ನೀಡುವುದು; ಇದಕ್ಕಾಗಿ ಬಿಡುಗಡೆಯಾದ ಹಣ ಎಷ್ಟು? (ಯೋಜನೆಗಳ ವಿವರಗಳನ್ನು 
ಜಿಲ್ಲಾವಾರು ನೀಡುವುದು) 


